ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 585 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ್‌ ಅರಳಿ 
» , ಉತ್ತರಿಸಬೇಕಾದ ದಿನಾಂಕ : 112.2020 
 ಉತ್ತರಿಸುವವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
- - ವಿಕಲಚೇತನರ: ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಇಲಾಖೆ ಸಚಿವರು 
ಕಸಂ. ಪ್ರಶ್ನೆ ಉತ್ತರೆ 
ಅ ಬೀದರ್‌ ಜಿಲ್ಲೆಯಲ್ಲಿ 2017ರಂದೆ 2020 | ಚಾಲ್ತಿಯಲ್ಲಿರುವ ವೃದ್ಧಾಶ್ರಮಗಳು 
| ರವರೆಗೆ ಎಷ್ಟು ವೃದ್ಧಾಶ್ರಮಗಳು 
ಚಾಲ್ತಿಯಲ್ಲಿವೆ; , (ಪ್ರತಿಯೊಂದು | ಅ. ರಾಜ್ಯ ಅನುದಾನದಡಿ ನಡೆಸುತ್ತಿರುವ ವೃದ್ಧಾಶ್ರಮಗಳು 
ವೃದ್ಧಾಶ್ರಮದ .. ವಿವರಗಳೊಂದಿಗೆ 


| ಮಾಹಿತಿ ನೀಡುವುದು) 


1. ರಮಾಬಾಯಿ ಅಂಬೇಡ್ಕರ್‌ ಮಹಿಳಾ ಮಂಡಳ 
ವೃದ್ಧಾಶ್ರಮ, ಪಠಾಣಗಲ್ಲಿ, ಔರಾದ, ಬೀದರ್‌. 

ನ ಅಕ್ಕಮಹಾದೇವಿ ವೃದ್ಧಾಶ್ರಮ, ಹಡಪದ ಅಪ್ಪಣಾ ವೃತ್ತದ 
ಹತ್ತಿರ ಗುಂಪಾ, ಬೀದರ್‌. 


ಆ. ಕೇಂದ್ರ ಅನುದಾನದಡಿ ನಡೆಸುತ್ತಿರುವ ವೃದ್ಧಾಶ್ರಮಗಳು 


1. ಮಹಾತ್ಮ ಜೋತಿಭಾ ಫುಲೆ ವೃದ್ಧಾಶ್ರಮ, ಚಿದ್ರಿ 
ರೋಡ್‌, ವಿಶಾಲ ಕಲ್ಕಾಣ - ಮಂಟಪ ' ಹತ್ತಿರ, 
ಬೀದರ್‌. | 

2. ಮದರ್‌ ಢಥೇರೆಸಾ ವೃದ್ಧಾಶ್ರಮ. ಮಂಗಲಪೇಟ್‌,' 
ಬೀದರ್‌. 

3. ಸೊಮೇಶ್ವರ ವೃದ್ಧಾಶ್ರಮ, ಸುಭಾಷ ಚಂದ್ರ ಚೌಕ್‌ 
ಹತ್ತಿರ, ಭಾಲ್ಕಿ, ಬೀದರ್‌. 


ಈ ವೃದ್ಧಾಶ್ರಮಗಳ ಕಾರ್ಯನಿರ್ವಹಣೆ 
ಬಗ್ಗೆ ಯಾರಿಂದ ತನಿಖೆ 


ಮಾಡಿಸಲಾಗುವುದು? 


ಆಯಾ ಜಿಲ್ಲೆಗಳಲ್ಲಿನ ಉಪನಿರ್ದೇಶಕರು, ಮಹಿಳಾ ಮ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ -ಜಿಲ್ಲಾ ಅಂಗವಿಕಲರ 
ಕಲ್ಯಾಣಾಧಿಕಾರಿಗಳು ಇವರಿಂದ ವೃದ್ಧಾಶ್ರಮಗಳ 
ಕಾರ್ಯನಿರ್ವಹಣೆಯ ಬಗ್ಗೆ ಜಂಟಿ ತನಿಖೆಯನ್ನು 
ಮಾಡಿಸಲಾಗುತ್ತದೆ. 


ಸಂಖ್ಯೆ: 


ಮಮಣ 292 ಪಿಹೆಚ್‌ಪಿ 2020 


(ಶಶಿಕಲಾ ಅ. ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖೆ ಸಚಿವರು 


